ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರನ್ನೆ ಸಂಖ್ಯೆ 1263 
ಸದಸ್ಯರ ಹೆಸರು ಶ್ರೀಕೆ.ವಿನಾರಾಯಣಸ್ವಾಮಿ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸ ಬೇಕಾದ ದಿನಾಂಕ 21.12.2018 
ಉತ್ತರಿಸಬೇಕಾದ ಸಚಿವರು ಮಾನ್ಯ ಉಪ ಮುಖ್ಯಮಂತ್ರಿಗಳು 
ಕ್ರಸಂ ಫಸ್ನೆ ಉತ್ತರ 
ಅ) ಕರ್ನಾಟಿಕ" Ne K ¥ F al ದ್‌ 
| NSS ಇಷ ಲ 
ಎಂಪ್ಲಾಯೀಸ್‌ ಹೌದು. 
ಅಸೋಸಿಯೇಷನ್‌ 
ನಿವೇಶನ ಹಂಚಿಕೆಯಲ್ಲಿ 
ನಡೆಸಿರುವ ಅವ್ಯವಹಾರಗಳು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಆ) ಅಸೋಪಸಿಯೇಷನ್‌ಗೆ ದೊಡ್ಡಕಲ್ಲಸಂದ್ರ ಗಾಮ:- 


ಜಮೀನನ್ನು 
ಮಾಡಿಕೊಡಲಾಗಿದೆ; 
ಪ್ರಾಧಿಕಾರವು 
ಮಾಡಿಕೊಡದೇ 
ವಿಸೀರ್ಣದ 


ಕಾನೂನುಬಾಹಿರವಾಗಿ 


ವಿವರ ನೀಡುವುದು) 


ಪ್ರಾಧಿಕಾರದಿಂದ ಯಾವ ಯಾವ 
ಗ್ರಾಮಗಳಲ್ಲಿ ಎಷ್ಟು ವಿಸ್ತೀರ್ಣದ 
ನೋಂದಣಿ 
ನೋಂದಣಿ 


ಪ 
ಜಮೀನನ್ನು 
ಅಕ್ರಮವಾಗಿ ನಕ್ಷೆಯಲ್ಲಿ ಸೇರಿಫಿ 


ಉಪಯೋಗಿಸಿಕೊಳ್ಳಲಾಗಿದೆ; 
(ಸರ್ವೆ ನಂ.ವಿಸ್ತೀರ್ಣವಾರು 


'ಠರಾವು ಸಂಖ್ಯೆ:29/201), 


ಬೆಂಗಳೂರು ದಕ್ಷಿಣ ತಾಲ್ಲೂಕು, ಉತ್ತರಹಳ್ಳಿ ಹೋಬಳಿ, ದೊಡ್ಡಕಲ್ಲಸಂದ್ರ 
ಗ್ರಾಮದ ಸರ್ವೆ 3 15, 16 ಮತ್ತು 7 ರಲ್ಲನ. 33ಎಕರೆ 0ಗುಂಟಿ 
ಜಮೀನನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಭೂ ಸ್ವಾಧೀನಪಡಿಸಿಕೊಂಡು 
BDA Employees Welfare Association ರವರ ಪರಬಾಗಿ 
ದಿನಾಂಕ09/11/2006 ರಂದು ಶುದ್ಧ ಕ್ರಯ ಪತ್ರದ ಮೂಲಕ ಸಗಟು ಹಂಚಿಕೆ 
ಮಾಡಿರುತ್ತದೆ. 


ಸಂಘದ ಪರವಾನಗಿ ಸಗಟು ಹಂಚಿಕೆಯಾಗಿ, ಅನುಮೋದಿತ ವಸತಿ 
ಬಡಾವಣೆ ನಕ್ಷೆಯಲ್ಲಿ ಸಿಎ. ಮತ್ತು ಉದ್ಯಾನವನ/ಬಯಲು ಜಾಗಕ್ಕಾಗಿ 
ಕಾಯ್ದಿರಿಸಿದ ದೊಡ್ಡಕಲ್ಲಸಂದ್ರ ಗ್ರಾಮದ ಸರ್ವೆ ಸಂಖ್ಯೆ? ರಲ್ಲಿನ 0೦ಎಕರೆ 
ಪ್ರದೇಶವನ್ನು ಮುಸಲ್ಯಾನರ ರುದ್ರಭೂಮಿಗಾಗಿ ಜಿಲ್ಲಾಧಿಕಾರಿಗಳು ಬೆಂಗಳೂರು 
ನಗರ ಜಿಲ್ಲೆ ಇವರು ಹಂಚಿಕೆ ಮಾಡಿದ್ದರಿಂದ ಪ್ರಾಧಿಕಾರದ ಸಮಿತಿ ಸಭೆಯ 
ದಿನಾಂಕ28/02/2011 ರಲ್ಲಿ ದೊಡ್ಡಕಲ್ಳಸಂದ್ರ 
ಗ್ರಾಮದ ಸರ್ನೆ .ನಂ19 ರಲ್ಲಿನ 01ಎಕರೆ 28ಗುಂಟಿ ಪ್ರದೇಶವನ್ನು 
ಉದ್ಯಾನವನಕ್ಕಾಗಿಯೇ ಕಾಯ್ದಿರಿಸಿ ವಾಸ್ತವವಾಗಿ ಲಭ್ಯವಿರುವ ಒಟ್ಟ | 
ಬೆಂಗಳೂರು ದಕ್ಷಣ ತಾಲ್ಲೂಕು, ಉತ್ತರಹಳ್ಳಿ ಹೋಬಳಿ, ದೊಡ್ಡಕಲ್ಲಸಂದ್ರ 
ಗ್ರಾಮದ ಸರ್ವೆ pi 15%@ಿ), 16(ಪ), ಪಿ) 1%ಈ) ರಲ್ಲಿನ ಒಟ್ಟು 27ಎಕರೆ 
15.08ಗುಂಟ ವಿಸ್ತೀರ್ಣದ ಪ್ರದೇಶಕ್ಕೆ ಮಾರ್ಪಡಿತಕ ಬಡಾವಣೆ "ನಕ್ಷೆಯನ್ನು 
ಅಸೋಸಿಯೇಷನ್‌ ರವರ ಪರವಾಗಿ ಆನಬೊಎಸಲ 
ತೀರ್ಮಾನಿಸಲಾಗಿರುತ್ತದೆ. ಅದರಂತೆ ದಿನಾಂಕ04/07/2011 ರಂದು 
ಮಾರ್ಪಡಿತ ಕಾರ್ಯಾದೇಶವನ್ನು ನೀಡಲಾಗಿರುತ್ತದೆ. 


ಪ್ರಾಧಿಕಾರದ ಸಮಿತಿ ಸಭೆಯಲ್ಲಿ ಅನುಮೋದಿಸಲು ತೀರ್ಕ್‌ನಿಸಿರುವ 
ಒಟ್ಟು 27ಎಕರೆ 15.08ಗುಂಟಿ ವಿಸ್ತೀರ್ಣದ ಪ್ರದೇಶಕ್ಕೆ ತಿದ್ದುಪಡಿ ಕ್ರಯ ಪತ್ರವನ್ನು 
ದಿನಾಂಕ:12/06/2013 ರಂದು ನೋಂದಾಯಿಸಿಕೊಡಲಾಗಿರುತ್ತದೆ. ಆದರೆ ಸರ್ವೆ 


ಎ 


ನಾ1 ರಳ್ಳನ ಇಮೀನನ್ನು ನಂಘಕ್ಥಿ 0ಎಕರ-28ಗುಂಜೆ) ಹಂಚಕಿ ಮಾಡಿರುವ 
ಬಗ್ಗೆ ತಿದ್ದುಪಡಿ ಕ್ರಯ ಪತ್ರದಲ್ಲಿ ನಮೂದಿಸದ ಕಾರಣ, ಈ ಜಮೀನನ್ನು 
ಸೇರಿದಂತೆ ತಿದ್ದುಪಡಿ ಕ್ರಯ. ಪತ್ರ ನೋಂದಾಯಿಸಲು ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 


ಅಲಿಂಗದೀರನಹಳ್ಳಿ ಗ್ರಾಮ:- 
ಲಿಂಗಧೀರನಹಳ್ಳಿ ಗ್ರಾಮದ ಸರ್ವೆ ನಂ.6(ಭಾಗ) ರಲ್ಲಿನ 07 ಎಕರೆ 
ಜಮೀನನ್ನು ದಿನಾಂಕ12-06-2007ರಲ್ಲಿ ಹಾಗೂ ಸರ್ವೆ ನಂ.6(ಭಾಗ)ರಲ್ಲಿನ 
01ಎಕರೆ 38ಗುಂಟಿ ಮತ್ತು ಸರ್ವೆ ನಂ. 7ಭಾಗ) ರಲ್ಲಿನ 03 ಎಕರೆ 02ಗುಂಟಿ 


ಒಟ್ಟು 05ಎಕರೆ ಜಮೀನನ್ನು 14/11/2007 vಲ್ಲಿ BDA Employees 


Welfare Association Oವರಿಗಿ ಕ್ಷಯ ಪತ್ರವನ್ನು 


ಪ್ರಾಧಿಕಾರದ ಸಮಿತಿ ಸಭೆಯ ತೀರ್ಮಾನದಂತೆ 12ಎಕರೆ ಜಮೀನಿಗೆ ವಲಯ 
ನಿಯಮಾವಳಿ ಪ್ರಕಾರ ವಿನ್ಯಾಸ ನಕ್ಷೆ ಅನುಮೋದನೆ ನೀಡಿ, 
ದಿನಾಂಕ27/08/2008 ರಂದು ಕಾರ್ಯಾದೇಶ ನೀಡಲಾಗಿದೆ. 


ದಿನಾಂಕ28/06/2011 ರಲ್ಲಿ ಸರ್ವೆ ನಂ.6(ಭಾಗ) ಮತ್ತು ಭಾಗ) 
ಗಳಲ್ಲಿನ 03 ಎಕರೆ ಜಮೀನನ್ನು ಸದರಿ ಸಂಘಕ್ಕೆ ಸಗಟು ಹಂಚಿಕೆ ಮಾಡಿದ 
ಕಾರಣದಿಂದ ಒಟ್ಟು 15ಎಕರೆಗೆ ಮಾರ್ಪಡಿತ ನಕ್ಷೆಗೆ ಅನುಮೋದನೆ ನೀಡುವಂತೆ 
ಸಂಘದವರು ಕೋರಿರುತ್ತಾರೆ. 


ಮಾರ್ಪಡಿತ ನಕ್ಷೆ ಅನುಮೋದನೆ ಸಂಬಂಧ ಭೂಸ್ವಾಧೀನ ವಿಭಾಗಕ್ಕೆ 
ಸರ್ವೆ ಸಚ್‌ ದೃಢೀಕರಣ ಕೋರಿದ ಸಮಯದಲ್ಲಿ ಭೂಮಾಪಕರು ಹಂಚಿಕೆ 
ಆಗಿರುವ 15ಎಕರೆ ಜಮೀನು ಲಿಂಗಧೀರನಹಳ್ಳಿ ಗ್ರಾಮದ ಸರ್ವೆ 
ನಂ./4(ಭಾಗ), 6(ಭಾಗ), 7/(ಭಾಗ), 7/5(ಭಾಗ), 7/6, 1/8 ಮತ್ತು 
1/೩ಭಾಗ) ಎಂದು ದೃಢೀಕರಿಸಿರುವುದರಿಂದ ಪ್ರಾಧಿಕಾರದ ಸಮಿತಿ ಸಭೆಯ 
ತೀರ್ಮಾನದಂತೆ ಸದರಿ ಸರ್ವೆ ನಂಬರ್‌ಗಳನ್ನು ವಿನ್ಯಾಸದಲ್ಲಿ ಅಳವಡಿಸಿ, 
ದಿನಾಂಕ18/02/2013 ರಂದು ಮಾರ್ಪಡಿತ ಕಾರ್ಯಾದೇಶವನ್ನು 
ನೀಡಲಾಗಿರುತ್ತದೆ. | 


ಅದರಂತೆ ಸರ್ವೆ ನಂ.1/4(ಭಾಗ), 6(ಭಾಗು, 7/(ಭಾಗ), 7/5(ಭಾಗ), 
1/6(ಭಾಗ), 1/8(ಭಾಗ), 1%ಭಾಗ) ಗಳ ವಿಶೀರ್ಣಗಳೊಂದಿಗೆ ಒಟ್ಟು 
15ಎಕರೆ ವಿಸ್ತೀರ್ಣಕ್ಕೆ BDA Employees Welfare Association 
ಪರವಾಗಿ ತಿದ್ದುಪಡಿ ಕ್ರಯಪತ್ರ ನೋಂದಾಯಿಸಲು ಕ್ರಮತೆಗೆದಕೊಳ್ಳಲಾಗುತ್ತಿದೆ. 


ಇ) 


ದೊಡ್ಡಕಲ್ಲಸಂದ್ರ ಗ್ರಾಮದಲ್ಲಿ 33 
ಎಕರೆ 02 ಗುಂಟೆ ಜಮೀನನ್ನು 


ಬಿಡುಗಡೆ ಮಾಡಿ, ಜಮೀನಿನ 
ಲಭ್ಯತೆ 27 ಎಕರೆ 15 12 
ಗುಂಟಿ ಪ್ರಾಧಿಕಾರದಿಂದ 
ತಿದ್ದುಪಡಿ ಕುಯಪತ್ರವನ್ನು 


ನೋಂದಣಿ ಮಾಡುವ ಮುನ್ನ 
ಪ್ರಾಧಿಕಾರದಿಂದ 


ದೊಡ್ಡಕಲ್ಲಸಂದ್ರ ಗ್ರಾಮದ 33 ಎಕರೆ 02 ಗುಂಟೆ ಜಮೀನಿಗೆ 
ಮೂಲವಾಗಿ ಕ್ರಯಪತ್ರ ನೋಂದಾಯಿಸಿದ್ದು, ನಂತರ 27ಎಕರೆ 15% ಗುಂಜೆ 
ಜಮೀನಿಗೆ ತಿದ್ದುಪಡಿ ಪತ್ರವನ್ನು ದಿನಾಂಕ:28.06.2011 ರಂದು 
ನೋಂದಾಯಿಸಲಾಗಿರುತ್ತದೆ. ' | 

ಮಾರ್ಪಡಿತ ವಸತಿ ಬಡಾವಣೆ ನಕ್ಷೆ ಅನುಮೋದನೆ ವೇಳೆ ಹಾಲಿ 
ಸ್ಥಳದಲ್ಲಿ ಲಭ್ಯವಿರುವ ಜಮೀನಿನ Total station survey ಮಾಡಿ 


--ನಾನದಾಯನೂಡವಾಗರುತ್ತದೆ 7 ಅದರಂತೆ--ದನಾಂಕ21/1172007- ರ 


ಅಥವಾ | ಲಭ್ಯವಿರುವ ವಿಸ್ತೀರ್ಣ 27ಎಕರೆ 15% ಗುಂಟೆ ಎಂದು ಅಸೋಸಿಯೇಷನ್‌ 


pt 
ಸ್ರ 


ಕಂದಾಯ ಇಲಾಖೆಯೊಡನೆ 
ಜಂಟಿ ಸರ್ವೆ ಮಾಡಲಾಗಿದೆಯ; 
ಇದ್ದಲ್ಲಿ ಸರ್ವೆ ವರದಿ 
ನೀಡುವುದು ಇಲ್ಲದಿದ್ದಲ್ಲಿ ಸರ್ವೆ 
ಕಾರ್ಯ 'ಮಾಡದೇ' ಯಾವ 
ಆಧಾರದಲ್ಲಿ ಕಡಿಮೆ ಜಮೀನಿನ 
ಲಭ್ಯತೆ ಇದೆ ಎಂದು ತೀರ್ಮಾನ 
ಕೈಗೊಳ್ಳಲಾಗಿದೆ; (ವರದಿ 
ನೀಡುವುದು) 


ಅಧ್ಯಕ್ಷರು ನೀಡಿದ ಸಕ್ಷೆಯನ್ನು ಪರಿಗಣಿಸಿ ಸದರಿ ವಿಸ್ತೀರ್ಣಕ್ಕೆ ಮಾರ್ಪಡಿತ 
ವಸತಿ ಬಡಾವಣೆ ನಕ್ಷೆಗೆ ಅನುಮೋದನೆ ನೀಡಿ, ನಂತರ ಸದರಿ ವಿಸ್ತೀರ್ಣಕ್ಕೆ 
ತಿದ್ದುಪಡಿ ಕ್ರಯಖತ್ರವನ್ನು ನೋಂದಣಿ ಮಾಡಲಾಗಿದ್ದು, ತಿದ್ದುಪಡಿ ಕ್ರಯಪತ್ರ 
ನೀಡುವ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಜಂಟಿ ಸರ್ವೆ ಮಾಡಿರುವುದಿಲ್ಲ. 


ಲಿಂಗಧೀರನಹಳ್ಳಿ ಗ್ರಾಮದಲ್ಲಿ 


ಸುಮಾರು _ ಒಂದು ಎಕರೆ. ಸಿ.ಎ. 


ನಿವೇಶನವನ್ನು ಪ್ರಾಧಿಕಾರಕ್ಕೆ 
ಪರಿತ್ಯಜನಾ 
(Relinquishment 
Dೀd) ಮೂಲಕ ಅಧ್ಯರ್ಪಿಸಿದ 
ನಂತರವೂ ಅಕ್ರಮವಾಗಿ 
ಸಾರ್ವಜನಿಕ ವ್ಯಕ್ತಿಗೆ 
ಅಸೋಸಿಯೇಷನ್‌ನವರು 
ಮಾರಾಟ ಮಾಡಿದ್ದು ಈ 
ಅಕ್ರಮ ನೋಂದಾಯಿತ ಕ್ರಯಪತ್ರ 
ರದ್ದುಪಡಿಸಲು ಪ್ರಾಧಿಕಾರ 
ಕೈಗೊಂಡಿರುವ ಕ್ರಮಗಳೇನು; 


ಸದರ ಸಿಎನಿವೌಕನವನ್ನು ಪ್ರಾಧಿಕಾರದ ವಶ್ಥ್‌ ಪಡೆಯಲಾಗಿರುತ್ತದೆ 


ಅಕ್ರಮ ನೋಂದಾಯಿತ-ಕ್ರಯಪತ್ರ ರದ್ದುಪಡಿಸಲು. ಕ್ರಮವಹಿಸಲಾದುತ್ತಿದೆ.. 


ಉ) 


ಅಸೋಸಿಯೇಷನ್‌ ಅಧ್ಯಕ್ಷರು 
ಮತ್ತು ಪ್ರಧಾನ ಕಾರ್ಯದರ್ಶಿಗಳ 
ವಿರುದ್ಧ ಕ್ರಿಮಿನಲ್‌ ಮೊಕದ್ದಮೆ 


ದಾಕುಲು ಮಾಡಬೇಕೆಂಯ 
ಹಿಂದಿನ ಆಯುಕ್ಷರು ಆದೇಶ 
ಮಾಡಿದ್ದಾರೆಯೇ; ಯಾವ 


ದಿನಾಂಕದಂದು ಆದೇಶಿಸಲಾಗಿದೆ; 
ಇಲ್ಲಿಯವರೆಗೂ ಮೊಕದ್ದಮೆ ಏಕೆ 
ದಾಖುಲಾಗಿಲ್ಲದಿರಲು 
ಕಾರಣಗಳೇನು? 


ಅಸೋಸಿಯೇಷನ್‌ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳ 
ವಿರುದ್ಧ ಕ್ರೆಮಿನಲ್‌ ಮೊಕದ್ದಮೆ ದಾಖಲು ಮಾಡಬೇಕೆಂದು ಹಿಂದಿನ 
ಆಯುಕ್ತರು ಆದೇಶಿಸಿರುವುದಿಲ್ಲ. ಆದರೆ, ಪ್ರಸ್ತುತ ಆಯುಕ್ತರು ಸದರಿಯವರುಗಳ 
ಮೇಲೆ ಕ್ರಿಮಿನಲ್‌ ಮೊಕದ್ದಮೆ ಹೂಡಲು ದಿನಾಂಕಃ06.12.2018 ರಂದು 
ಅದೇಶಿಸಿರುತ್ತಾರೆ. ಅದರಂತೆ, ಕ್ರಮವಹಿಸಲಾಗುತ್ತಿದೆ. 


ಸಂಖ್ಯೆ ನಅಇ 870 ಬೆಂಭೂಸ್ವಾ 2018 


